ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


05-03-2021 ಪ್ರುಶ್ನೆ ಸಂಖ್ಯೆ: 599 (753) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಧರ್ಮಸೇನ (ಸ್ಠಳೀಯ ಸಂಸ್ಥೆಗಳ ಕ್ಲೇತ) 


ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 


ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: 


ಬಿ.ಎಂ.ಟಿ.ಸಿ ಪ್ರಯಾಣಿಕರಿಗೆ ಸೌಲಭ್ಯಗಳು 


(ಅ) ಬಿ.ಎಂ.ಟಿ.ಸಿ ಬಸ್‌ ಎಿಲ್ಮಾಣಗಳಲ್ಲಿ ಶೆಲ್ದರ್‌ಗಳನ್ನು ಎಲ್ಲಾ ಕಡೆಗಳಲ್ಲಿ ನಿರ್ಮಾಣ 
ಮಾಡಲಾಗಿದೆಯೇ; ನಿರ್ನ್ಮಿಸದಿದ್ದರೆ ಯಾವಾಗ ನಿರ್ಮಾಣ ಮಾಡಲಾಗುವುದು ; 


(ಆ) ಬಿ.ಎಂ.ಟಿ.ಸಿ ಬಸ್ಸುಗಳಲ್ಲಿ ಪ್ರಥಮ ಚಿಕಿತ್ತಾ ಕಿಟ್‌ಗಳನ್ನು ಅಳವಡಿಸಲಾಗಿದೆಯೇ 
ಅಳವಡಿಸದಿದ್ದರೆ ಯಾವಾಗ ಅಳವಡಿಸಲಾಗುವುದು; 


(ಇ ಬಿ.ಎಂ.ಟಿ.ಸಿ ಬಸ್ಸುಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಲ್ಲಿ ಕೊರೋನ ವೈರಸ್‌ ಹರಡದಂತೆ 
ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ? (ವಿವರಗಳನ್ನು ನೀಡುವುದು) 


